ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2 ಸದಸ್ಯರ ಹೆಸರು 


423 


: ಶ್ರೀ. ಎನ್‌ ರವಿಕುಮಾರ್‌ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ 16-12-2021 
4 ಉತ್ತರಿಸುವವರು ಮುಖ್ಯಮಂತ್ರಿಗಳು 
eal KA ig i i ಉತ್ತರೆ 
[ಬಿ.ಬಿ.ಎಂ.ಪಿ ವ್ಯಾಪ್ತಯಕ್ತನ ರಗ | 


[C3 


ಭಫರ್‌ ವಲಯದಲ್ಲಿ 
ನಿರ್ಮಾಣಗೊಂಡಿರುವ ಕಟ್ಟಡಗಳ 
ಸಂಖ್ಯೆ ಎಷ್ಟು ಅದರಲ್ಲಿ 3 ಕ್ಕಿಂತ ಹೆಚ್ಚು 
ಮಹಡಿ ಹೊಂದಿರುವ ಕಟ್ಟಡಗಳ 
ಸಂಖ್ಯೆ ಎಷ್ಟು ಈ ಕಟ್ಟಡಗಳು ಯಾವ 
ಕೆರೆಗೆ ಭಪರ್‌ ವ್ಯಾಪ್ತಿಯಲ್ಲಿ ಬರುತ್ತದೆ; 
(ಕೆರೆಗಳವಾರು ಕಟ್ಟಡದ 
| ಹೆಸರಿನೊಂದಿಗೆ ಮಾಹಿತಿ ನೀಡುವುದು) 


ಬಿಬಿಎಂಪಿ ವ್ಯಾಪ್ತಿಯಲ್ಲಿನ ಕೆರೆಗಳ ಗಡಿ (ಎಲ್ಲೆ) 
ಮತ್ತು ಬಫರ್‌ ವಲಯದ ಗಡಿ (ಎಲ್ಲೆ ನಿಗಧಿಪಡಿಸುವ 
ಕಾರ್ಯವು ಕಂದಾಯ ಇಲಾಖೆ ವ್ಯಾಪ್ರಿಗೆ ಒಳಪಟ್ಟಿದ್ದು, ಈ 
ಪ್ರಕ್ರಿಯೆಯು ತಹಲ್‌ವರೆಗೆ ಕಾರ್ಯಗತವಾಗಿರುವುದಿಲ್ಲ. 
ಆದುದರಿಂದ ಸದರಿ ಕೆರೆಗಳ ಗಡಿ ಮತ್ತು ಬಫರ್‌ 
ವಲಯದ ಗಡಿ ನಡುವೆಯಿರುವ ಕಟ್ಟಡಗಳನ್ನು ಗುರುತಿಸಿ 
ಕ್ರಮಕೈಗೊಳ್ಳಲು ಸಾಧ್ಯವಾಗಿರುವುದಿಲ್ಲ. 


ಬಿ.ಬಿ.ಎಂ.ಪಿ ವ್ಯಾಪ್ತಿಯಲ್ಲಿ " 
ಈ | ಗುರುತಿಸಲಾಗಿರುವ ಅಕ್ರಮ ಕಟ್ಟಡಗಳ 
ಸಂಖ್ಯೆ ಎಷ್ಟು ಈ ಅಕ್ರಮ 


ಕಟ್ಟಡಗಳನ್ನು ತೆರವುಗೊಳಿಸಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು: 
& ಕಳೆದ 2 ವರ್ಷಗಳಲ್ಲಿ 


* | ನಿರ್ಮಾಣಗೊಂಡ ಅಕ್ರಮ ಕಟ್ಟಡಗಳು 
ಅಪಾಯಕಾರಿ ಸ್ಥಿತಿಯಲ್ಲಿರುವ ಎಂಬ 
ಕಾರಣಕ್ಕಾಗಿ ತೆರವುಗೊಳಿಸಿದ ಕಟ್ಟಡಗಳ 


ಸಂಖ್ಯೆ ಎಷ್ಟು; 
ಗಳ ಭಪರ್‌``ವಲಯದಲ್ಲಿ 
ನಿರ್ಮಾಣಗೊಂಡಿರುವ ಕಟ್ಟಡಗಳ 
ಮಾರಾಟ ಮತ್ತು ಖರೀದಿಯನ್ನು 
ತಡೆಯಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು 9 


ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಕ್ತಮ / ಅನಧಿಕೃತ 
ಕಟ್ಟಡಗಳ ಸರ್ವೆ ಕಾರ್ಯವನ್ನು ಕೈಗೊಳ್ಳಲಾಗಿದ್ದು, ಈ 
ವರೆವಿಗೂ 65,091 ಅಕ್ರಮ ಕಟ್ಟಡಗಳನ್ನು 
ಗುರುತಿಸಲಾಗಿರುತ್ತದೆ. ಈ ವರೆವಿಗೂ 15,317 ಕಟ್ಟಡಗಳಿಗೆ 
ಬಿಬಿಎಂಪಿ ಕಾಯ್ದೆಯನ್ವಯ ನೊಟೀಸ್‌ಗಳನ್ನು 
ಜಾರಿಗೊಳಿಸಿ ನಿಯಮಾನುಸಾರ ಕ್ರಮ 
ಕೈಗೊಳ್ಳಲಾಗುತ್ತಿರುತ್ತದೆ. 


ಸಂಖ್ಯೆ: ನಅಇ 386 ಎಂಎನ್‌ಯು 2021 


[SE i 


ರ 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ 


್‌್ಸ 


